ಚಂದನ್‌ (ಸಿಲ್ವಿಯಾ)” 


ಹರಿಹರದ ಸಂಗಮೇಶ್ವರ ದೇವಾಲಯದ ಪಜಯ 


ಸಾಮಾನ್ಯವಾಗಿ ಐತಿಹಾಸಿಕವಾಗಿಯೂ 
ಪೌರಾಣಿಕವಾಗಿಯೂ ಪ್ರಸಿದ್ಧ ವಾಗಿರುವ ಹರಿಹರದ 
ಹೆಸರು ನಮಗೆಲ್ಲರಿಗೂ ಅಲ್ಲಿಯ ಬೃಹತ್‌ ದೇವಾಲಯ 
ವಾಗಿರುವ ಹರಿಹರೇಶ್ವರ ಜೀನಾಲಯದ ನೆನಸ್ರ ಮಾಡಿ 
ಕೊಡುತ್ತದೆ. ಇದು. ಹೊಯ್ಸಳರ ಕಾಲದ ಭವ್ಯ 
ಕಲಾಕೃತಿಯಾಗಿರುವುದು ನಿಜ, ಆದರೆ ಹರಿಹರವು 
ಹಂದಿನಿಂದಲೂ ಪವಿತ್ರ ಕ್ಷೇತ್ರನೆಂದೊ, ದಕ್ಷಿಣ ಕಾಶಿ 
ಎಂದೂ ಪ್ರಸಿದ್ಧವಾಗಿರುವ ಇಲ್ಲಿ ಹರಿಹರೇಶ್ವರ 
ದೇವಾಲಯವನ್ನು ಹೊರತುಪಡಿಸಿ ಪುರಾತನ ಕಾಲದ 
ಇನ್ನೂ ಚಿಕ್ಕ ಪುಟ್ಟಿ ದೇವಾಲಯಗಳಿವೆ. ಹರಿಹರೇಶ್ವರ 
ದೇವಾಲಯದ ಶಿಲ್ಪಕಲೆ ಹಾಗೂ ವಿಸ್ತಾರವು ಇಂತಹೆ 
ಸಣ್ಣ ಪುಟ್ಟ ದೇವಾಲಯಗಳನ್ನು ಇತಿಹಾಸಕಾರರಿಂದ 
ದೂರವಿರಿಸಿರುವುದೇ ಇದಕ್ಕೆ ಮುಖ್ಯ ಕಾರಣನಿರಬೇಕು. 
ಈಗ ನಾನಿಲ್ಲಿ ಹರಿಹರ ತುಂಗಾಭದ್ರಾ ಹಾಗೂ 
ಕುಮದ್ವತಿ ನದಿಗಳ ಸಂಗಮದಲ್ಲಿ ಆಗಲೇ 90ರಷ್ಟು 
ಭೂಗತ ಹೊಂದಿರುವ ಒಂದು ಸಣ್ಣ ದೇವಾಲಯದ 
ಕಡೆ ನಿಮ್ಮು ಗಮನ ಸೆಳೆಯಲು ಇಚ್ಛಿಸುತ್ತೇನೆ. 


ಸದರಿ ದೇವಾಲಯವು ಹರಿಹರದ ನದಿ ತಟಿದಲ್ಲಿ 
ನೆದಿಯ ಹರಿಯುವ ಕಡೆಯಿಂದ ೧೦-೧೨ ಅಡಿಗಳಷ್ಟೇ 
ದೂರದಲ್ಲಿದೆ. ಆದರೂ ಈ ದೇವಾಲಯ ವರ್ಷದ 
ಹೆಚ್ಚಿನ ದಿನಗಳಲ್ಲಿ ಜಲ ಸಮಾಧಿ ಹೊಂದಿರುತ್ತದೆ. 


ಬೇಸಿಗೆ ಕಾಲ ಬಂದಾಗ ನೀರಿನ ಮಟ್ಟಿ ಇಳಿದಾಗ 
ದೇವಾಲಯದ ಶಿಖರವಷ್ಟೇ ಕಂಡು ಬರುತ್ತದೆ. ಈಗಲೂ 
ದೇವಾಲಯದ ಭಕ್ಕಾದಿಗಳ ಕೃಪೆಯೇ ಈ ದೇವಾಲಯ 
ಇನ್ನೂ ಉಳಿದಿರಲು ಕಾರಣವಾಗಿದೆ. ಎಲ್ಲಾ ನೀರು 
ಇಳಿದು ಹೋದ ನಂತರ ಸಂಗಮೇಶ್ವರನ ಭಕ್ತಾದಿಗಳು 


"ದೇವಾಲಯದ ದ್ವಾರಕ್ಕೆ ಬಂದು ಬಿದ್ದಿರುನ ಮರಳು 


ಸೆನರು ಕಸ ಕಡ್ಡಿಗಳನ್ನು ತೆಗೆದು ದೇವಾಲಯ ಸ್ವಚ್ಛ 
ಗೊಳಿಸಿ ಪೂಜೆಗೆ ಯೋಗ್ಯ ಮಾಡುತ್ತಾರೆ. ಈ 
ದೇವಾಲಯವನ್ನು ಇಲ್ಲಿಯ ಜನರು ಸಂಗಮೇಶ್ವರ 
ದೇವಾಲಯವೆಂದೇ ಕರೆಯುತ್ತಾರೆ. ಇಲ್ಲಿ ವರುಷ 
ಕ್ಫೊಮ್ಮೆ ಚಿಕ ಮಟ್ಟದ ಜಾತ್ರೆ ಶಿವರಾತ್ರಿಯಾದ 
ನಂತರದ ದಿನಗಳಲ್ಲಿ ನಡೆಯುತ್ತದೆ. ಈ ಬಗ್ಗೆ ಕೆಲವು 
ಜನರು ಇದನ್ನು ಮಹೇಶ್ವರನ ಜಾತ್ರೆ ಎಂದು ಕರೆಯುವು 
ದಂಟು. 


ಸದರಿ ದೇವಾಲಯವು ಕಲ್ಲಿನ ಚಿಕ್ಕ ದೇವಾಲಯ 
ವಾಗಿದ್ದು ಇದರ ಒಳಗೆ ಅಂದರೆ ಗರ್ಭ ಗುಡಿಯಲ್ಲಿ 
ಒಂದು ಶಿವಲಿಂಗವಿದೆ. ಎದುರಿಗೆ ಒಂದು ನಂದಿ ನಿಗ್ರಹ 
ವಿದ, ದೇವಾಲಯದ ಶಿಖರ ಪಿರಮಿಡ್‌ ಆಕಾರನಿದ್ದು 
ಭಕ್ತರು ಆಗಾಗ್ಗೆ ಇದಕ್ಕೆ ಸುಣ್ಣ ಬಳಿದು ಅದರ ನೈಜ 
ಕಲಾಕೃತಿಗಳು ಮುಚ್ಚಿ ಹೋಗಿವೆ. ಒಬ್ಬ ಮನುಷ್ಯ 
ಒಳಗೆ ಹೋಗಬಹುದಾದಷ್ಟೇ ಮುಖದ್ವಾರನನ್ನು 
ಸ್ವಚ್ಚಗೊಳಿಸಿದುದರಿಂದ ಇದರ ದ್ವಾರ ಬಾಗಿಲು ಹೊರ 


* ಶ್ರವಣ್‌ ಟುಟೋರಿಯಲ್ಲ್‌ ನಂ., 312, «ಇ ವಿಭಾಗೆ ನಡುನಲ್‌ಸಪೇಟೆ, ಹರಿಹರ-577601 


೫೨ 


ಇತಿಹಾಸ ದರ್ಶನೆ 


“a 


ಟ್‌ 


ಆವರಣದ ಗೋಡೆಗಳೆಲ್ಲವೂ ಮಣ್ಣು ಕಸ ಕಡ್ಡಿಗಳಿಂದ 
ಮುಚ್ಚಿ ಯಾನ ಶಾಸನಾಧಾರಗಳನ್ನೂ ಪಡೆಯುವುದು 
ಕಷ್ಟವಾಗಿದೆ. ಆದರೂ ೧೧ನೇ ಶತಮಾನದಲ್ಲಿ ಚಾಲುಕ್ಯ 
ವಿಕ್ರಮ ಜಗದೇವ ಮಲ್ಲನ ಒಂದು ಶಾಸನ ಈಗಾಗಲೇ 
ಇತಿಹಾಸಕಾರರು ಓಿದಿರುವುದು ಇದಕ್ಕೆ ಸೆಂಬಂಧೆ 
ಸಟ್ಟಜಿ ಎಂಬುದು ನನ್ನ ಊಹೆ. ಈ ಶಾಸನದ ಪ್ರಕಾರ 
ಗುಹಾರಣ್ಯ, ದಕ್ಷಿಣ ಕಾಶಿ ಎಂದು ಪ್ರಸಿದ್ಧ ವಾದ 
ಕೂಡಲೂರು ಕ್ಷೇತ್ರದಲ್ಲಿ ತನಸ್ಸಿಗಾಗಿ ಬರುವ ಖುಸಿ 
ಗಳಿಗೆ ಯೋಗೀಶ್ವರ ದೇವಾಲಯನಿತ್ತೆಂದೂ, ಈ 
ದೇವಾಲಯಕ್ಕೆ ಜಗದೇವ ಮಲ್ಲನು ಬೆಳ್ಳೊಡಿ ಹಾಗೂ 


ಕೇಕರಕೊಳ (ಕಕ್ಕರಗೋಳದ) ವ್ಯವಸಾಯ 
ಜಮೀನನ್ನು ದತ್ತಿ ಬಿಟ್ಟಿರುವುದಾಗಿಯೂ ತಿಳಿದು 
ಬರುತ್ತದೆ. 


ಕೂಡಲೂರು ಎಂದರೆ ಕೂಡಲಿ ಅಥವಾ ನದಿಗಳ 
ಸಂಗಮ ಪ್ರದೇಶನೆಂಬ ಆರ್ಥವನ್ನು ಕೊಡುತ್ತದೆ. 
ಮೂರು ನದಿಗಳು ಈ ಪ್ರದೇಶದಲ್ಲಿ ಸ ಸಂಗಮಗೊಳ್ಳುವುದ 
ರಿಂದ ಈ ಹೆಸರು ಈ ಪ್ರದೇ ಶಕ್ರ ಒಪ್ಪಿಗೆಯಾಗಿದೆ. 


ಇತಿಹಾಸ ದರ್ಶನ 


ಎರಡನೆಯದಾಗಿ ಕೂಡಲೂರು ಹಾಗೂ ಹರೀಪಪುರೆ 
ಅಥವಾ ಹೆರಿಹೆರ ಎರಡೂ ಒಂದೇ ಆಗಿವೆಯೇ ? ನನ್ನ 
ಅನಿಸಿಕೆ ಪ್ರಕಾರ ಹೆರೀಪಪುರೆ ಎಂದರೆ ನಗರ ಪ್ರದೇಶ 
ವಾಗಿದೆ. ಶಾಸನಗಳಲ್ಲಿ ಕಂಡು ಬರುವ ಕೂಡಲೂರು ಈ 
ನಗರ ವ್ಯಾಪ್ತಿ ಗೆ ಸೇರಿದ ಒಂದು ಚಿಕ್ಕ ಗ್ರಾಮವಾಗಿರಲೂ 
ಬಹುದು. ಈಗ ಸಂಗಮೇಶ್ವರ ದೇವಾಲಯವಿರುವ 
ಪ್ರದೇಶವೇ  ಕೂಡಲೂರು  ಗ್ರಾಮನಾಗಿರಬಹುದು. 
ನದಿಯ ಪಾತ್ರ ಅಗಲನಾದಂತೆ ಈ ಗ್ರಾಮ ನಾಶ 
ವಾಗಿರಬೇಕು. ಸಂಗಮೇಶ್ವರ ದೇವಾಲಯವು ಭೂ 
ಸಮಾಧಿಯಾಗಿರುವುದನ್ನು ಹಾಗೂ ಇದು ಮಳೆಗಾಲ 
ದಲ್ಲಿ ಪೂರ್ತಿಯಾಗಿ ಜಲಸಮಾಧಿ ಹೊಂದುತ್ತಿರುವುದನ್ನು 
ಗಮನದಲ್ಲಿಟ್ಟು ಕೊಂಡರೆ ಈ ಪ್ರದೇಶದಲ್ಲಿ ಒಂದು ಚಿಕ್ಕ 
ಗ್ರಾಮವೇ ನಾಶವಾಗಿದ್ದಿರಬೇಕು. ಉತ್ಕನನಕಾರರು ಈ 
ಬಗ್ಗೆ ಆಸಕ್ತಿ ವಹಿಸಿದಲ್ಲಿ ಹರಿಹರದಲ್ಲಿಯ ಈ 
ಸಂಗಮೇಶ್ವ 'ರನ ದೇವಾಲಯದ ಬಳಿ ಸಮೀಕ್ಷೆ ನಡೆಸಿದಲ್ಲಿ 
ಹರಿಹರದ ನ ತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ 
ವನ್ನೇ ಬರೆಯಬಹುದು. 


ಹತ್ತಿ 


